ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 26ನೇ ಜುಲೈ, 2019 


೦6 ಪಥ ರಸ್ತೆ ಅಭಿವೃದ್ಧಿ 
ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು):- 
643 (740) ಮಾನ್ಯ ಉಪ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ;- 


(ಅ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕೈಗೊಳ್ಳಲಾಗಿರುವ ೦6 ಪಥ ರಸ್ತೆ (ಬನ್ನೆ €ರುಘಟ್ಟ ರಸ್ತೆ ಅಭಿವೃದ್ಧಿ 
ಕಾಮಗಾರಿಯ ಅಂದಾಜು ಮೊತ್ತದ ಅಂಕಿ ಅಂಶಗಳನ್ನು ನೀಡುವುದು ; 


(ಆ) ೦6 ಪಥದ ಬನ್ನೇರುಘಟ್ಟ ರಸ್ತೆಯ ಉದ್ದ ಮತ್ತು ಅಗಲದ ವಿವರವನ್ನು ನೀಡುವುದು ; 


(ಇ) ಕಾಮಗಾರಿ ಕಾರ್ಯಾದೇಶ ಪಡೆದಿರುವ ಸಂಸ್ಥೆಯ ವಿವರ ಹಾಗೂ ಸದರಿ ಸಂಸ್ಥೆಗೆ ಈವರೆವಿಗೂ ಎಷ್ಟು ಮೊತ್ತದ ಬಿಲ್‌ 
ಪಾವತಿ ಮಾಡಲಾಗಿದೆ ; (ವಿವರಗಳನ್ನು ನೀಡುವುದು) 


(ಈ) ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳಿಸಲು ವಿಧಿಸಿರುವ ಕಾಲಮಿತಿ ಎಷ್ಟು ? 


